॥ ಕೂಸಿನ ಕಂಡೀರಾ ॥ 


ಕೂಸಿನ ಕಂಡೀರಾ | 
ಗುರು ಮುಖ್ಯಪ್ರಾಣನ ಕಂಡೀರಾ ॥ ಪ ॥ 


ಬಾಲನ ಕಂಡೀರಾ । 
ಬಲವಂತನ ಕಂಡೀರಾ ॥ ಅ ಪ ॥ 


ಅಂಜನೆಯುದರದಿ ಪುಟ್ಟಿತು ಕೂಸು | 

ರಾಮ ಚರಣಕೆ ಎರಗಿತು ಕೂಸು ॥ 

ಸೀತೆ ಉಂಗುರ ಕೊಟ್ಟಿತು ಕೂಸು । 
ಲಂಕಾಪುರವನೆ ಸುಟ್ಟಿತು ಕೂಸು ॥ ೧ ॥ 


ಬಂಡಿ ಅನ್ನವನುಂಡಿತು ಕೂಸು | 

ಬಕನ ಪ್ರಾಣವ ತೆಗೆಯಿತು ಕೂಸು ॥ 

ವಿಷದ ಲಡ್ಡುಗೆ ಮೆದ್ದಿತು ಕೂಸು | 
ಮಡದಿಗೆ ಪುಷ್ಟವ ಕೊಟ್ಟಿತು ಕೂಸು ॥ ೨ ॥ 


ಮಾಯಾವಾದಿಗಳ ಗೆದ್ದಿತು ಕೂಸು । 

ದ್ವೆ ಅತೆ ಮತವನ್ನುದ್ದರಿಸಿತು ಕೂಸು ॥ 

ಮಧ್ವರಾಯರೆಂಬ ಪೆಸರಿನ ಕೂಸು | 
ಪುರಂದರ ವಿಠಲನ ಪ್ರೇಮದ ಕೂಸು ॥ ೩ ॥ 


ಬರಹ-ಉಚಿತ ಕನ್ನಡ/ದೇವನಾಗರೀ ತಂತ್ರಾಂಶ ಗುರುವಾರ, ನವಂಬರ್‌ ೨೦, ೨೦೦೮ 


